ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 827 


ಸದಸ್ಯರ ಹೆಸರು : ಶ್ರೀ ಎಸ್‌.ಎಲ್‌.ಭೋಜೇಗೌಡ 
ಉತ್ತರಿಸುವ ದಿನಾಂಕ : 15-12-2020 
ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
el 
ka ಪ್ರಶ್ನೆ i ಉತ್ತರ 
ಅ) | ಸಹಕಾರ ಇಲಾಖೆಯಲ್ಲಿ ವಿವಿಧ ಕ ಹುದ್ದೆಗಳು 2657 ಅದರಲ್ಲಿ 1118 ಹುದ್ಮೆಗಳು 
ವೃಂದಗಳ ಮಂಜೂರಾಗಿರುವ, | ಭರ್ತಿಯಾಗಿದ್ದು, 1539 ಹುದ್ಮೆಗಳು ಖಾಲಿ ಇರುತ್ತದೆ. 


ಭರ್ತಿಯಾಗಿರುವ ಹಾಗೂ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ ಎಷ್ಟು; (ವಿವರ | ವಿವರಗಳು ಅನುಬಂಧ:-1 ರಲ್ಲಿ ಲಗತ್ತಿಸಿದೆ. 
ನೀಡುವುದು) 


ಆ) T ರಾಜ್ಯದಲ್ಲಿ ಸಹಕಾರ ಅಭಿವೃದಿ, | ಬಂದಿದೆ. 

ಅಧಿಕಾರಿಗೆ, ಸಹಕಾರ ಸಂಘಗಳ 

ಸಹಾಯಕ ನಿಬಂಧಕರ ಹುದ್ದೆಯ ಸಹಲ: ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ 
ಪ್ರಭಾರವನ್ನು ನೀಡಿರುವುದು ಸರ್ಕಾರದ | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ವೃಂದಕ್ಕೆ ಒಟ್ಟು 167 
ಗಮನಕ್ಕೆ ಬಂದಿದೆಯೇ; ಬಂದಿದ್ಕಲ್ಲಿ | ಹುದ್ದೆಗಳೂ ಮಂಜೂರಾಗಿದ್ದು, ಅದರಲ್ಲಿ 83 ಹುದ್ದೆಗಳು ಖಾಲಿ 
ಆದೇಶದ ಪ್ರತಿಯೊಂದಿಗೆ ವಿವರ] ಇರುತ್ತದೆ. ಹುದ್ದೆಗಳು ಖಾಲಿ ಇರುವುದರಿಂದ ಇಲಾಖೆಯ 
ನೀಡುವುದು. ; ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಸಂಬಂಧ 
| ಆಡಳಿತಾತ್ಮಕ ಹಿತದೃಷ್ಠಿಯಿಂದ ಸಹಕಾರ ಅಭಿವೃದ್ದಿ 
ಅಧಿಕಾರಿಗಳಿಗೆ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಹುದ್ದೆಯ 


ಅಧಿಕ ಪ್ರಭಾರವನ್ನು ನೀಡಲಾಗಿರುತ್ತದೆ. 
ಇ): [em ರೀತಿಯಾಗಿ ಅವರಿಗೆ ಹೆಚ್ಚುವರಿ | ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 2(ಎ) ಮತ್ತು 
ಪ್ರಭಾರ ನೀಡಲು ಹಾಗೂ ಹುದ್ದೆಯ | ಕಲಂ 2(5)ರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 


ಅಧಿಕಾರ ಚಲಾಯಿಸಲು ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ಕೆ-1959 ರಲ್ಲಿ 


ಅವಕಾಶ ಕಲ್ಪಿಸಲಾಗಿದೆಯೇ; 
ಹಾಗಾದಲ್ಲಿ ಯಾವ ಕ್ರಮವನ್ನು 
ಸರ್ಕಾರದಿಂದ" 
ತೆಗೆದುಕೊಳ್ಳಲಾಗುವುದು; 


ಈ) | ಸಹಕಾರ ಸಂಘಗಳ ಸಹಾಯಕ ಶ್ರೀ ಸುನೀಲ್‌ ವ ಸಹಾರ ಇವನ ಅಧಿಕಾರಿ" ಇವರ ವಿರುದ್ಧ 
ನಿಬಂಧಕರ ಹುದ್ದೆಯ ಹೆಚ್ಚಿನ ಪ್ರಭಾರ | ದೂರುಗಳು ಸ್ಮೀಕೃತವಾಗಿರುತ್ತವೆ. ಈ ದೂರುಗಳ ಬಗ್ಗೆ 
ನಿರ್ವಹಿಸುತ್ತಿರುವ ಎಷ್ಟು ಸಹಕಾರ | ಕೂಲಂಕಷವಾಗಿ ವಿಚಾರಣೆ ನಡೆಸಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ. 
ಅಭಿವೃದ್ದಿ ಅಧಿಕಾರಿಗಳ ವಿರುದ್ಧ | ವರದಿ ಸಲ್ಲಿಸಲು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು 
ಸರ್ಕಾರಕ್ಕೆ ದೂರುಗಳು | ಪ್ರಾಂತ ಮೈಸೂರು ಇವರಿಗೆ ನಿರ್ದೇಶಿಸಲಾಗಿದೆ. ಮುಂದುವರೆದು, 
ಸ್ಮೀಕೃತಗವಾಗಿದೆ; ಹಾಗೂ ಅವರುಗಳ | ಸದರಿಯವರು ಹಾಸನ ಜಿಲ್ಲಾ ಕೇಂದ್ರ ಸಹಕಾರ ಸಗಟು ಮಾರಾಟ 
ಮೇಲೆ ಯಾವ ಕ್ರಮ | ಸಂಸ್ಥೆ (ಜನತಾ ಬಜಾರ್‌) ಇದರ ಆಡಳಿತ ಮಂಡಳಿ ಚುನಾವಣೆಯ 
ತೆಗೆದುಕೊಳ್ಳಲಾಗಿದೆ? (ವಿವರಗಳನ್ನು | ಸಂಬಂಧ ಚುನಾವಣಾ ಕರ್ತವ್ಯಗಳನ್ನು ನಿರ್ವಹಿಸಲು ಅಗತ್ಯ 
ಒದಗಿಸುವುದು) ಕ್ರಮಗಳನ್ನು ಕೈಗೊಳ್ಳದ ಕಾರಣ ಈ ಕರ್ತವ್ಯಲೋಪಕ್ಕೆ 

; ಸಂಬಂಧಿಸಿದಂತೆ ಸದರಿಯವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನಲಿ) ನಿಯಮ 1957 
ರನ್ವಯ ಶಿಸ್ತು ಕೃಮ ಕೈಗೊಳ್ಳಲು ವಿಯಮಾನುಸಾರ 
೨ ' ಕ್ರಮವಿಡಲಾಗಿದೆ.' ಈ ಸಂಬಂಧ ಸದರಿಯವರಿಗೆ ಕಾರಣ ಕೇಳಿ 


] ನೋಟೀಸ್‌ ಜಾರಿ ಮಾಡಲಾಗಿದೆ. 
ಸಂಖ್ಯೆ:ಸಿಒ 312 ಇಸಿಎ 2020 - 
s A A Rm — 
ಸ : (ಎಸ್‌.ಟಿ.ಸೋಮಶೇಖರ್‌) 


ಸಹಕಾರ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸಂಖ್ಯೆ 827ಕ್ಕೆ 


ಅನುಬಂಧ-1 
Posts R A Vacancy 
S1No. \Name of the Post Pay Scale sanctioned | Working Position Position 
1 2 3 4 5. 6 
ಸಹಕಾರ ಸಂಘಗಳ ನಿಬಂಧಕರು (1,38,500 1 1 ಹ 
ಸಹಕಾರ ಸಂಘಗಳ ಅಪರ 25 19 6 
ನಿಬಂಧಕರು 90500-123300 
ಸಹಕಾರ ಸಂಘಗಳ ಜಂಟಿ 68 25 43 
ನಿಬಂಧಕರು 74400-109600 
ಸಹಕಾರ ಸಂಘಗಳ ಉಪ 50 28 2 
ನಿಬಂಧಕರು 67550-104600 
ಸಹಕಾರ ಸಂಘಗಳ ಸಹಾಯಕ NS RN 


ನಿಬಂಧಕರು 


ಸಹಾಯಕ ಅಭಿಯಂತರರು 
ಸಹಾಯಕ ನಿರ್ದೇಶಕರು 
ಸಹಾಯಕ ಲೆಕ್ಕಾಧಿಕಾರಿ 
ಸಹಕಾರ ಅಭಿವೃದ್ಧಿ ಅಧಿಕಾರಿ 
ಅಧೀಕ್ಷಕರು 

ಸಹಕಾರ ಸಂಘಗಳ ಹಿರಿಯ 
ನಿರೀಕ್ಷಕರು 

12 ಸಹಾಯಕ ಸಾಂಖ್ಯಿಕ ಅಧಿಕಾರಿ 
13 [ಸಹಕಾರ ಸಂಘಗಳ ನಿರೀಕ್ಷಕರು 
ಹಿರಿಯ ಲೆಕ್ಕಿಗ 
ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 

ಹಿರಿಯ ಬೆರಳಚ್ಚುಗಾರರು 
ಬೆರಳಚ್ಚುಗಾರರು 

ಹಿರಿಯ ವಾಹನ ಚಾಲಕರು 
ವಾಹನ ಚಾಲಕರು 
ದ್ವಿತೀಯ ದರ್ಜೆ ಸಹಾಯಕರು 
ಜಾರಿಗಾರರು 

ಜಮಾನರು 

ತೋಟಗಾರರು 


7 


17 


20 
21 
22 
23 
24 


[0 
[XN 
un 
~ 


(10.ಸ.ಅ.ಅ. ಅಧಿಕಾರಿಗಳು 
ನಿ32 ರಡಿ ಸನಿ.ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ 


[3 


167 
43100-83900 § 


43100-83900 
43100-83900 
40900-78200 271 


37900-70850 


33450-62600 \ 


27650-52650 


Deputation Post 


3] 
hed 
FN 
2 
WwW 


[ 


254 
510 
3 


= 
ec 
ಮಾ 
pS 
pe] 


27650-52650 


ess 


ಟು 
[ 


I 


21400-42000 337 216 121 


17000-28950 


ಸಹಕಾರ ಸಂಘಗಳ ಸಹರಿಯಕ ನಿಬಂಧಕರು 
(ಸಿಬ್ಬಂದಿ) 


